ಕರ್ನಾಟಕ ವಿಧಾನ ಪರಿಷ 


ತ್‌ 


140ನೇ ಅಧಿವೇಶನ 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


627 


ಮ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
[2 [2 «+ 
11-03-2020 


ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ 


ಲೋಕೋಪಯೋಗಿ ಸಚಿವರು 


ಶ್ರೀ ಘೋಟ್ಟೇಕರ್‌ ಶ್ರೀಕಾ೦ತ ಲಕ್ಷ Ko 


ಕ್ರಸಂ ಪ್ರಶ್ನೆಗಳು ಉತ್ತರಗಳು 
ಅ) |ಕಾರವಾರೆ ಜಿಲ್ಲೆಯೆ 'ಹಳಿಯಾಳ 'ತಾಲ್ಲೂಕಿನೆ | ಹಳೆಯಾಳ ತಾಲೂಕನ' ಹಳೆಯಾಳ ಲೊಣೋಪಷೆಯೋಗಿ | 
ಹಳಿಯಾಳದಿಂದ ತಾಟವಾಳ ತನಕ | ಉಪ-ವಿಭಾಗ ವ್ಯಾಪ್ತಿಯಲ್ಲಿ ಬರುವ" ಹಳಿಯಾಳದಿಂದ | 


ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ 
ರಸ್ತೆಗಳು ಹಾಳಾಗಿದ್ದು, ಸಾರ್ವಜನಿಕ ಸಂಚಾರಕ್ಕೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ತಾಟವಾಳ ಗಡಿಯವರೆಗಿನ ರಸ್ತೆಯು ಪ್ರಸಕ್ತ ಸಾಲಿನಲ್ಲಿ 
ಉಂಟಾದ ಅತೀವೃಷ್ಟಿಯಿಂದ ಹಾಳಾಗಿದ್ದು, ಸದರಿ | 
ರಸ್ತೆಯಲ್ಲಿ ಉಂಟಾಗಿದ್ದ ಗುಂಡಿಗಳನ್ನು ಡಾಂಬರು ಮಿಶ್ರಿತ 
ಲ್ಲಿಯಿಂದ ದುರಸ್ಥಿ ಪಡಿಸಿ ಸಾರ್ವಜನಿಕ ಸಂಚಾರಕ್ಕೆ 
ಅನುವು ಮಾಡಿಕೊಡಲಾಗಿದೆ. 


ಆ) 


ಸದರಿ ಹಾಳಾಗಿರುವ ರಸ್ತೆ ರಿಪೇರಿ ಕಾರ್ಯಕ್ಕೆ ಎಷ್ಟು 
ಅನುದಾನ ಮಂಜೂರಾಗಿರುತ್ತದೆ; (ಸವಿಸ್ತಾರ ವರದಿ 
ನೀಡುವುದು) 


ಸದರಿ 'ರಸ್ತೆಯ' ದುರಸ್ತಿ ಕಾಮಗಾರಿಗೆ 2019-20ನೇ 


ಸಾಲಿನಲ್ಲಿ ಒದಗಿಸಿದ ಅನುದಾನದ ವಿವರ ಕೆಳಕಂಡಂತಿದೆ. 


D ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ 
ಖಾನಾಪೂರ ತಾಳಗುಪ್ಪ ರಾಜ್ಯ ಹೆದ್ದಾರಿ-93 ರ ಕಿ.ಮೀ 
39.67 ದಿಂದ 46.00, ಕಿಮೀ. 49.35 ರಿಂದ 52.00 
ಹಾಗೂ ಕಿಮೀ. 55.00 ರಿಂದ 81.85 ರ ವರೆಗೆ ರಸ್ತೆಯ 
ಮುಂಗಾರು ಪೂರ್ವ ಹಾಗೂ ಮುಂಗಾರು ನಂತರದ | 
ನಿರ್ವಹಣೆಗೆ ರೂ.46.40 ಲಕ್ಷ ಅನುದಾನ 
ಮಂಜೂರಾಗಿದೆ. (ಹಳಿಯಾಳದಿಂದ ತಾಟವಾಳ 
ಗಡಿಯವರೆಗೆ ಕಿ.ಮೀ 50.00 ರಿಂದ 8185 ರ ವರೆಗೆ 
ಬರುತ್ತದೆ.) 


2) ಹಳಿಯಾಳ ತಾಲೂಕಿನ ಖಾನಾಪೂರ ತಾಳಗುಪ್ಪ 
ರಾಜ ಹೆದ್ದಾರಿ-93 ಕಿಮೀ 4600 ದಿಂದ 49.50, 
ಶಿ. ಮೀ 52.00 ದಿಂದ 55.00 ಹಾಗೂ ಕಿಮೀ. 59.50 
ದಿಂದ 6050 ರ ವರೆಗೆ ಸುಧಾರಣೆ ಮಾಡುವ 
ಕಾಮಗಾರಿಗೆ ರೂ.500.00 ಲಕ್ಷ ಅನುದಾನ | 
ಮಂಜೂರಾಗಿರುತ್ತದೆ. | 


[5 


3) ಹಳಿಯಾಳ ತಾಲೂಕಿನ ಖಾನಾಪೂರ ತಾಳಗುಪ 
ರಾಜ್ಯ ಹೆದ್ದಾರಿ-93 ಕಿಮೀ 55.00 ರಲ್ಲಿ ಸರ್ಕಲ್‌ 
(ಕೆಸರೊಳ್ಳಿ) ಸುಧಾರಣೆ ರೂ.5.00 ಲಕ್ಷ ಅನುದಾನ 
ಮಂಜೂರಾಗಿರುತ್ತದೆ. 


ಸದರಿ ರಸ್ತೆ ಕಾಮಗಾರಿ ಕುರೆತ "ಟೆಂಡರ್‌ 
ಕರೆಯಲಾಗಿದೆಯೇ; (ವಿವರ ನೀಡುವುದು) 


| ಮೇಲ್ಕಾಣಿಸಿದ 


ಎಲ್ಲ `ಇವಮಗಾಕಗಾಗ ಟಂಡರ್‌ 


ಕರೆಯಲಾಗಿದ್ದು, ಗುತ್ತಿಗೆ ನಿಗದಿಪಡಿಸಲಾಗಿದೆ. 


ಮೂ 


ಪಕ್ನಗಕಾ 


ಉತ್ತರಗಳು 


ಸದರಿ ರಸ್ತೆ ಕಾಮಗಾರಿ ಟೆಂಡರ್‌ನ್ನು ಯಾವ 
ಗುತ್ತಿಗೆದಾರ ಪಡೆದುಕೊಂಡಿರುತಾರೆ; ಹಾಗೂ 
ಸದರಿಯವರು ರಸ್ತೆ ಕಾಮಗಾರಿ ಎಂದಿನಿಂದ 
ಪ್ರಾರಂಭ ಮಾಡುತ್ತಾರೆ; ಪ್ರಾರಂಭ ಮಾಡಿದ್ದಲ್ಲಿ, 
ಯಾವಾಗ ಕಾಮಗಾರಿ ಮುಗಿಯುತ್ತದೆ; ಸದರಿ 
ಗುತ್ತಿಗೆದಾರರಿಗೆ ಅನುದಾನ ಬಟವಾಡೆ 
ಮಾಡಿರುತ್ತಾರೆಯೇ? (ಸವಿಸ್ತಾರ ವರದಿ 
ನೀಡುವುದು) 


) ಉತ್ತರ ಕನ್ನಡ: ಜಿಲ್ಲೆಯ ಹಳಿಯಾಳ ಇಮಾ 
ಖಾನಾಪೂರ ತಾಳಗುಪ್ಪ ರಾಜ್ಯ ಹೆದ್ದಾರಿ-93 ಕಿ.ಮೀ 
39.67 ದಿಂದ 46.00, ಕಿಮೀ. 4935 ರಿಂದ 52.00 
ಹಾಗೂ ಕಿಮೀ 55.00 ರಿಂದ 8185 ರ ವರೆಗೆ ರಸ್ತೆಯ 
ಮುಂಗಾರು ಪೂರ್ವ ಹಾಗೂ ಮುಂಗಾರು ನಂತರದ 
ನಿರ್ವಹಣೆಗೆ ರೂ. 46.40 ಲಕ್ಷ. ಮಂಜೂರಾಗಿದ್ದು, ಶ್ರೀ 
ಬಿ.ಎನ್‌. ಕಾಮೇಕರ ಗುತ್ತಿಗೆದಾರರು. ಹಳಿಯಾಳ ಇವರಿಗೆ 
ರೂ.3424 ಲಕ್ಷ ಮೊತ್ತಕ್ಕೆ ಟೆಂಡರ್‌ ಆಧಾರದಲ್ಲಿ 
ವಹಿಸಿಕೊಡಲಾಗಿದೆ. ಸದರಿ ರಸ್ತೆಯ ಕಾಮಗಾರಿಯನ್ನು 
ದಿನಾಂಕ:7.11.2019 ರಂದು ಪ್ರಾರಂಭಿಸಿ ದಿನಾಂಕ 
8.2.2020ಕ್ಕೆ ಕಾಮಗಾರಿ ಮುಕ್ತಾಯಗೊಳಿಸಲಾಗಿದೆ. ಸದರಿ 
ಗುತ್ತಿಗೆದಾರರಿಗೆ ರೂ. 31.49 ಲಕ್ಷ ಪಾವತಿಸಲಾಗಿದೆ. 


2) ಹಳಿಯಾಳ ತಾಲೂಕಿನ ಖಾನಾಪೂರ ತಾಳಗುಪ್ಪ 


ರಾಜ್ಯ ಹೆದ್ದಾರಿ-93 ಕಿ.ಮೀ 46.00 ದಿಂದ 49.50, 


ಕಿ.ಮೀ 52. 00 ದಿಂದ 55.00 ಹಾಗೂ ಕಿಮೀ. 59.50 | 


ದಿಂದ 60.50 ರ ವರೆಗೆ ಸುಧಾರಣೆ ಕಾಮಗಾರಿಗೆ ರೂ. 
500.00 ಲಕ್ಷ ಮಂಜೂರಾಗಿದ್ದು, ಶ್ರೀ ಎಸ್‌.ಎಸ್‌. 
ಪೋಲಿಸ ಪಾಟೀಲ & ಕಂಪನಿ ಗುತ್ತಿಗೆದಾರರು ಹುಬ್ಬಳ್ಳಿ 
ಇವರಿಗೆ ರೂ.424.66 ಲಕ್ಷ ಮೊತಕ್ಕೆ ಟೆಂಡರ್‌ ಆಧಾರದಲ್ಲಿ 
ವಹಿಸಿಕೊಡಲಾಗಿದೆ. "ದಿನಾಂಕ: : 2.2020 ರಂದು 
ಕಾಮಗಾರಿಯನ್ನು ಪ್ರಾರಂಭಿಸಿ ಇಲ್ಲಿಯವರೆಗೆ ಕಿ.ಮೀ 
52.49 ದಿಂದ 55.465 ರವರೆಗಿನ ಡಾಂಬರೀಕರಣ 
ಕೆಲಸವನ್ನು ಘಫೂರ್ಣಗೊಳಿಸಲಾಗಿದೆ. (ಹಳಿಯಾಳದಿಂದ 
ಕಿಸರೊಳ್ಳಿರವರೆಗಿನ ರಸ್ತೆ ಭಾಗ). ಸದರಿ ಕಾಮಗಾರಿಯ 
ರೂ.77. 88 ಲಕ್ಷ ಮೊತ್ತದ ಬಿಲ್ಲು ಸ್ಪೀಕೃತವಾಗಿದ್ದು, 
ಪಾವತಿಸಲು ಕ್ರಮವಹಿಸಲಾಗುವುದು. 


3) ಹಳಿಯಾಳ ತಾಲೂಕಿನ ಖಾನಾಪೂರ ತಾಳಗುಪ್ಪ 
ರಾಜ್ಯ ಹೆದ್ದಾರಿ-3 ಕಿ.ಮೀ 55.00 ರಲ್ಲಿ ದುರಸ್ಥಿ 
ಕಾಮಗಾರಿಯನ್ನು ರೂ.00 ಲಕ್ಷ ಮೊತ್ತ್ಕೆ ಶ್ರೀ 
ಬಿ.ಎನ್‌. ತಾ್ರೇಕರ. ಹಳಿಯಾಳರವರಿಗೆ 
ವಮಹಿಸಿಕೊಡಲಾಗಿದೆ. ಕಾಮಗಾರಿಯನ್ನು ದಿನಾಂಕಃ 
3.2.2020 ರಂದು ವಹಿಸಿಕೊಡಲಾಗಿದ್ದು ದಿನಾಂಕ 
29.2.2020 ರಂದು ಕಾಮಗಾರಿಯನ್ನು 
ಪೂರ್ಣಗೊಂಡಿದ್ದು, ಬಿಲ್ಲು ಪಾವತಿಸಬೇಕಾಗಿರುತ್ತದೆ. 


ಲೋಜಇ/ಫ್ಲೀಟ್ಯ/ಬಎಫ್‌ಎ/2020 


A 


(ಗೋವಿಂದ್ರಪಂ ಕೌರಜೋಳ) 
ಪಮುಖ್ಯಮಂತ್ರಿಗಳು 
ಕೋಪಯೋಗಿ ಸಚಿವರು 


